ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 


1 2033 
: ಶ್ರೀ ಐವನ್‌ ಡಿ'ಸೋಜಾ (ನಾಮ ನಿರ್ದೇಶನ ಹೊಂದಿದವರು) 
i 27.03.2020 


ಪಂಚಾಯತ್‌ ಕಟ್ಟಡಕ್ಕೆ ಎಷ್ಟು 
ಹಣ ಮೀಸಲಿರಿಸಿದೆ; (ವಿವರ 
ನೀಡುವುದು) 


ಉತ್ತರಿಸುವವರು : ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 
ಕಸ ಪ್‌ ಘತ್ತಕ 
(ಅ) 1 ರಾಜ್ಯದಲ್ಲಿ ಎಷ್ಟು `'ಗ್ರಾಮ | ರಾಜ್ಯದಲ್ಲಿ ಪ್ರಸ್ತುತ 6012 ಗ್ರಾಮ "ಜಾತಕಗಳ 3550”ಗ್ರಾಮ 
ಪಂಚಾಯತ್‌ಗಳಿವೆ; ಎಷ್ಟಕ್ಕೆ ಪಂಚಾಯತಿಗಳು ಸ್ವಂತ ಕಟ್ಟಡಗಳನ್ನು ಹೊಂದಿರುತ್ತವೆ. 
ಸ್ವಂತ ಕಟ್ಟಡಗಳನ್ನು 
ಒದಗಿಸಲಾಗಿದೆ;. ಹೊಸ ಗ್ರಾಮ ಪಂಚಾಯತಿಗಳಿಗೆ ಕಛೇರಿ ಕಟ್ಟಡಗಳನ್ನು ನಿರ್ಮಿಸಲು ರೂ 
ಸರ್ಕಾರದಿಂದ ಗ್ರಾಮ. | 40.00 ಲಕ್ಷಗಳ ಅಂದಾಜು ವೆಚ್ಚದಲ್ಲಿ ಯೋಜನೆ ರೂಪಿಸಲಾಗಿದೆ. ಈ 


ಪೈಕಿ ಸರ್ಕಾರದ ಅನುದಾನ ರೂ. 00 ಲಕ್ಷ್ಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ 
ಉದ್ಯೋಗ ಖಾತರಿ ಯೋಜನೆಯಡಿ ರೂ.16.25 ಲಕ್ಷ ಹಾಗೂ ನೇ 
ಫಣಕಾರ ಯೋಜನೆ ಅಥವಾ ಗ್ರಾಮ ಪಂಚಾಯತಿಗಳ ಸ್ವಂತ 
ಸಂಪನ್ಮೂಲದಡಿ ಉಳಿಕೆಯಾಗಿರುವ ರೂ.3.75 ಲಕ್ಷಗಳನ್ನು ಬಳಸಿಕೊಳ್ಳಲು 
ಅವಕಾಶ ಕಲ್ಪಿಸಲಾಗಿದೆ. 


ಈ ಉದ್ದೇಶಕ್ಕಾಗಿ : ಮೊದಲ ಹಂತದಲ್ಲಿ 461 ಗ್ರಾಮ ಪಂಚಾಯತಿಗಳಿಗೆ 
ತಲಾ 1 ಗ್ರಾಮ ಪಂಚಾಯತಿಗೆ ರೂ.10.00 ಲಕ್ಷದಂತೆ ಒಟ್ಟು ರೂ. 46.10 
ಕೋಟಿಗಳನ್ನು ಸರ್ಕಾರದಿಂದ ಬಿಡುಗಡೆ ಮಾಡಲಾಗಿದೆ. 


ಎರಡನೇ ಹಂತದಲ್ಲಿ ಈಗಾಗಲೇ ಮೊದಲ ಕಂತಿನ ಅನುದಾನ" ಬಿಡುಗಡೆ 
ಮಾಡಿರುವ ಒಟ್ಟು 59 ಗ್ರಾಮ ಪಂಚಾಯತಿಗಳಿಗೆ ತಲಾ ಒಂದು ಗ್ರಾಮ 
ಪಂಚಾಯತಿಗೆ ರೂ.10.00 ಲಕ್ಷದಂತೆ ರೂ.5.90 ಕೋಟಿಗಳ ಅನುದಾನ 
ಬಿಡುಗಡೆ ಮಾಡಲಾಗಿದೆ. ಅಂದರೆ ಒಟ್ಟು 59 ಗ್ರಾಮ ಪಂಚಾಯತಿಗಳಿಗೆ 
ಪ್ರತಿ ಗ್ರಾಮ ಪಂಚಾಯತಿಗೆ ರೂ.20.00 ಲಕ್ಷಗಳ ಅನುದಾನ ನೀಡಲಾಗಿದೆ. 


(ಆ) [ಕೇಂದ್ರ ್ಯ ಸ್ಕ್ಕಾರದಿಂದ'ಗ್ರಾಮೆ`'ಪೆಂಚಾಯತಿಗಳಿ 
ಸರ್ಕಾರದಿಂದ _ಗ್ರಾಮ'| ವಾರ್ಷಿಕವಾಗಿ ಸಿಗುವ ಅನುದಾನದ ವಿವರ ಈ ಕೆಳಕಂಡಂತಿದೆ. 
ಪೆಂಚಾಯತ್‌ಗಳಿಗೆ 


ಪತ್ರ ಕನ್ಯ 


ವರ್ಷವೊಂದಕ್ಕೆ ಸಿಗುವ ಒಟ್ಟು 
ಹಣ ಎಷ್ಟು ಯಾವ ಯಾವ 
ಉದ್ದೇಶಗಳಿಗಾಗಿ 
ನೀಡಲಾಗುತ್ತದೆ; 
ನೀಡುವುದು) 


(ವಿವರ 


ದ್ರ 'ಮತ್ತು ರಾಜ್ಯ 


ಕಸಂ. ಯೋಜನೆ? ಅನುದಾನದೆ'ಮೊತ್ತ 
ಕಾರ್ಯಕ್ರಮ 
I ಶಾಸನಬದ್ಧ ಅನುದಾನ | ರೂ.10.00-12.00 ಲಕ್ಷಗಳು. 
274 ಹಣಕಾಸು | ಜನ ಸಂಖ್ಯೆ ಮತ್ತು "ಭೌಗೋಳಿಕ 


ಪ್ರದೇಶದ ಆಧಾರದ ಮೇಲೆ ರೂ. 


ಆಯೋಗದ ಅನುದಾನ 
15.00- 25.00 ಲಕ್ಷಗಳು." 


} ಗಾಂಧಿ 1 ಪ್ರ ಗಮ `` ಪಂಚಯಿತಿಯಲ್ಲಿನೆ 
ರಾಷ್ಟೀಯ ಗ್ರಾಮೀಣ | ಕಾರ್ಮಿಕ ಆಯವ್ಯಯ ಆದರಿಸಿ 
ಉದ್ಯೋಗ ಖಾತರಿ | ಅನುಬಾನ ನೀಡಲಾಗುತ್ತಿದೆ. 
ಯೋಜನೆ 

3 ಸಷ್ಣ ಭಾರತ್‌ ಮಿಷನ್‌ "| ಶೌಚಾಲಯ ನಿರ್ಮುಸಿಕೊಳ್ಳಲು 
ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡದ 


ಫಲಾನುಭವಿಗೆ ರೂ.15.000/- ಮತ್ತು 
ಸಾಮಾನ್ಯ ಫಲಾನುಭವಿಗೆ 
ರೂ.12,000/-ಗಳು 
ಆಯ್ಕೆಯಾದೆ'ಗ್ರಾಮ ಒರದಕ್ಕೆ` ಒ೦ದು 
| ಕೋಟ ರೂಪಾಯಿಗಳು 


ಗ್ರಾಮ ಪಂಚಾಯಿತಿ "ವ್ಯಾಪ್ತಿಯಲ್ಲಿ ಕಾಮಗಾರಿಗಳನ್ನು 


ಅಭಿವೃದ್ಧಿ 
ಕೈಗೊಳ್ಳಬಹುದಾಗಿದೆ. 


(ಇ). 


ಸಿಬಂದಿಗಳ 
pA] 


ಗ್ರಾಮ ಪೆಂಚಾಯಕ್‌ಗಳಲ್ಲಿ 
ಕೊರತೆ 
ಇರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
ಸಿಬ್ಬಂದಿಗಳನ್ನು ಭರ್ತಿ 
ಮಾಡಲು ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು? 


(ವಿವರ ನೀಡುವುದು) 


ಕಾವ್ಯದ ಇರವು ಸಾನ ಪಾಜಾಹತಗಳ ಸರಷಾಹತ ಈಧವೃದ್ಧ 
ಅಧಿಕಾರಿ, ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಮತ್ತು ದ್ವಿಶೀಯ ದರ್ಜೆ 
ಲೆಕ್ಕ: ಸಹಾಯಕರ ಹುದ್ದೆಗಳು ಖಾಲಿ ಇರುತ್ತವೆ. 


ಗ್ರಾಮ 'ಪಂಚಾಯಿತಿಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಹಾಲಿ ಗ್ರಾಮ 
ಪಂಚಾಯತಿಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪಂಚಾಯತಿ ಅಭಿವೃದ್ಧಿ 
ಅಧಿಕಾರಿ ವೃಂದ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ವೃಂದ ಮತ್ತು 
ದ್ವಿತೀಯ ದರ್ಜಿ ಲೆಕ್ಕ ಸಹಾಯಕ ವೃಂದದ ನೌಕರರನ್ನು ಹೆಚ್ಚುವರಿ 
ಪ್ರಭಾರದಲ್ಲಿರಿಸಲು ಕ್ರ ಕ್ರಮ ವಹಿಸಲಾಗಿದೆ. 


ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ವೃಂದಕ್ಕೆ ಜಿಲ್ಲಾ ಪಂಚಾಯತಿಗಳ ಮುಖ್ಯ 
ಕಾರ್ಯನಿರ್ವಾಹಕ ಅಧಿಕಾರಿ ನೇಮಕಾತಿ ಪ್ರಾಧಿಕಾರ ಆಗಿದ್ದು ಗ್ರಾಮ 
ಪಂಚಾಯತಿ ಕಾರ್ಯದರ್ಶಿ ಗೇಡ್‌-! ವೃಂದದ ಅರ್ಹ ನೌಕರರು 
ಲಭ್ಯವಾದಂತೆ ಜೇಷ್ಠತೆ ಮತ್ತು ಅರ್ಹತೆ ಆಧಾರದ ಮೇಲೆ ಮುಂಬಡ್ಡಿ 
ಮೂಲಕ ಭರ್ತಿ ಮಾಡಲು ಮತ್ತು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ 
ಗೇಡ್‌-! ಮತ್ತು ಗೇಡ್‌-2 ವೃಂದಕ್ಕೆ ಜಿಲ್ಲಾ ಪಂಚಾಯಿತಿಗಳ ಉಪ 
ಕಾರ್ಯದರ್ಶಿ (ಅಭಿವೃ ೈದ್ಧಿ) ರವರು ನೇಮಕಾತಿ ಪ್ರಾಧಿಕಾರ ಆಗಿದ್ದು ಗ್ರಾಮ 
ಪಂಚಾಯತಿ ಕಾರ್ಯದರ್ಶಿ ' ಗ್ರೇಡ್‌-2 ವೃಂದದ ಅರ್ಹ ಸೌಕರರು 
ಲಭ್ಯವಾದಂತೆ ಜೇಷೃತೆ ಮತ್ತು ಅರ್ಹತೆ ಆಧಾರದ ಮೇಲೆ ಮುಂಬಡ್ತಿ 
ಮೂಲಕ ಭರ್ತಿ ಮಾಡಲು ಸರ್ಕಾರದಿಂದ ಈಗಾಗಲೇ ಎಲ್ಲಾ ಜಿಲ್ಲಾ 
ಪಂಚಾಯತಿಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಿರ್ದೇಶನ 
ನೀಡಲಾಗಿದೆ. ' 


ಕರ್ನಾಟಕ ಸಾಮಾನ್ಯ ಸೇವೆ (ಅಭಿವೃದ್ಧಿ ಶಾಖೆ ಮತ್ತು ಸ್ಥಳೀಯ ಸ ಸರ್ಕಾರ 
ಶಾಖೆ) (ಗ್ರಾಮ ಪರಿಜಾಯಶಿ ಕಾರ್ಯದರ್ಶಿ ಕಮ್‌ ಗ್ರಾಮೀಣಾಭಿವೃದ್ಧಿ 
ಸಹಾಯಕ ಗ್ರೇಡ್‌-2 ಮತ್ತು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ 
ನೇಮಕಾತಿ) (ವಿಶೇಷು ನಿಯಮಗಳು. 2019 ರನ್ವಯ ಗ್ರಾಮ ಪಂಚಾಯತಿ 
ಕಾರ್ಯದರ್ಶಿ ಗ್ಗೇಡ್‌-2 ವೃಂದದ, ನೇರ ನೇಮಕಾಕಿ ಕೋಟಾದ ಉಳಿಕೆ 
ವೃಂದ 263 ಮತ್ತು ಹೈದರಾಬಾದ್‌ ಕರ್ನಾಟಕ ವೃಂದದ 87 ಹುದ್ದೆಗಳು 
ಸೇರಿದಂತೆ ಒಟ್ಟು 350 ಹುದ್ದೆಗಳು ಮತ್ತು ದ್ವಿತೀಯ ದರ್ಜೆ ಲೆಕ್ಕ 
ಸಹಾಯಕ ವೃಂದದ ನೇರ ನೇಮಕಾತಿ ಕೋಟಾದ ಉಳಿಕೆ ವೃಂದ 55 
ಮತು ಹೈದರಾಬಾದ್‌ ಕರ್ನಾಟಕ ವೃಂದದ 96 ಹುದ್ದೆಗಳು" ಸೇರಿದಂತೆ 
[ಒಟ್ಟು sl ಹುದ್ದೆಗಳಿಗೆ ನೇಮಕಾತಿ" ಮಾಡಲಾಗುತ್ತದೆ. § 


ವ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂ.ರಾಜ್‌ ಸಚಿವರು 


